ಪಠ್ಯಕ್ರಮದ ವಿಷಯವನ್ನು ಕಥೆಗಳೂಂದಿಗೆ ಬೆಸೆಯುವುದು 


ನನ್ನ ಅನುಭವಗಳು 
ಮಧುಮಿತಾ ಆರ್‌. 


ಕಥೆಗಳ ಕುರಿತು ನಾನು ಹೊಂದಿರುವ ಅದಮ್ಯ ಪ್ರೀತಿಯ ಕಾರಣ 
ತೊಡಗಿಸಿಕೊಳ್ಳುವಿಕೆಯ ಈ ಮಾಧ್ಯಮವನ್ನು ನಾನು 
ತರಗತಿಯೊಳಗೆ ಕೊಂಡು ಹೋಗಿದ್ದೇನೆ. ಕಥೆಗಳನ್ನು ಓದುವ 
ಮತ್ತು ಕೇಳುವ ಕುರಿತು ನಾನು ಹೊಂದಿರುವ ಕುತೂಹಲಗಳಲ್ಲ 
ಕೆಲವಾದರೂ ಚಿಕ್ಕ ಮಕ್ಕಳ ಮೇಲೆ ಪ್ರಭಾವ ಜೀರಬಹುದೆಂಬ ಆಸೆ 
ನನ್ನದು. 


ಕಳೆದ ವರ್ಷ ಜೂನ್‌ತಿಂಗಳನಲ್ಲ ಒಂದು ದಿನ ಮಧ್ಯಪ್ರದೇಶದ 
ಸಾಗರದಲ್ಲರುವ ಒಂದು ಶಾಲೆಗೆ ನಿಯಮಿತ ಭೇಟಯ ವೇಳೆ 
ಮಕ್ಷಳಗೆ ಹೇಕುವುದಕ್ಲಾಗಿಯೇ ಒಂದಷ್ಟು ಕಥೆಗಳನ್ನು 
ಸಿದ್ಧಪಡಿಸಿಕೊಂಡು ಹೋಗಿದ್ದೆ. 1 ರಿಂದ 111ನೇ 
ತರಗತಿಯವರೆಗಿನ ಶಿಕ್ಷಕಿಯು ಬಹು ದರ್ಜೆಯ ಮತ್ತು ಬಹು 
ಮಟ್ವಗಕ (multi-grade, multi-level-MGML) 
ಶಿಕ್ಷಕಿಯಾಗಿದ್ದರು. ಆ ದಿನದ ಯೋಜನೆಯನ್ನು ನಾನು 
ಅವರೊಂದಿಗೆ ಚರ್ಜಿಸಿದ್ದೆ. ಒಂದು ಪುನರವಲೋಕನ ಮತ್ತು 
ಎರಡು ಪದ್ಯಗಳನ್ನು ಪೂರ್ಣಗೊಳಸುವ ಅಗತ್ಯವಿದೆಯೆಂದು 
ಶಿಕ್ಷಕಿಯು ನನಗೆ ತಿಅಸಿದರು. ಈ ಎರಡು ಪದ್ಯಗಳು 
ಪಠ್ಯಪುಸ್ಪಕಕ್ಕೆ ಸಂಬಂಧಿಸಿದ್ದು. ಅದರಲ್ಲ ಒಂದು ಪದ್ಯವು 
ಹಸುವಿಗೆ ಸಂಬಂಧಿಸಿದ್ದರೆ. ಇನ್ನೊಂದು ಗೂಡನ್ನು ಕಟ್ಟುತ್ತಿರುವ 
ಹಕ್ಕಿಗೆ ಸಂಬಂಧಿಸಿತ್ತು. ಹೀಗಾಗಿ, ಮಕ್ಕಳು ಈಗಾಗಲೇ 
ತಿಆದಿರುವ ಪ್ರಾಣಿಗಳ ಕುರಿತ ಪದ್ಧಗಳ ಪುನರವಲೋಕನಕ್ಸಾಗಿ 
ವಾವು ಒಟ್ಟಗೆ ಯೋಜನೆಯನ್ನು ರೂಪಿಸಿದೆವು. 


ತದನಂತರ ನಾನು "ಹರ್‌ಪೇಡ್‌ ಜರೂರಿ ಹೈ' (ಹಂತ 2. 
ಪ್ರಥಮ್‌ಬುಕ್ಸ್‌) ಕಥೆಯನ್ನು ಗಟ್ಣಯಾಗಿ ಹಿದಿದೆ.ಶ ಕಥೆಯು 
ಸಂಖ್ಯೆಗಳು. ವಿವಿಧ ಪ್ರಕಾರದ ಮರಗಳು. ಅವುಗಳ ಮೇಲೆ 
ಕುಳತುಕೊಳ್ಳುವ ಹಕ್ಕಿಗಳು, ವಿವಿಧ ಹೂವುಗಳು ಮತ್ತು ಅವು 
ಎಲ್ಲ ಬೆಳೆಯುತ್ತವೆ ಎಂಬುದನ್ನು ಉಲ್ಲೇಖಸುತ್ತದೆ. ಮಕ್ಕಳಗೆ 
ಪುಸ್ತಕದಲ್ಲದ್ದ ಆಲದ ಮರ, ಅಶ್ವತ್ಸ್ನದ ಮರ, ಬೇವಿನ ಮರ, 
ಹುಣಸೆ ಮರ, ನೇರಳೆ ಮರ ಮತ್ತು ಗಿ ಮತ್ತು 
ಜೇನ್ನೊಣದಂತಹ ಹಕ್ಕಿಗಳು ಮತ್ತು ಕೀಟಗಳ ಕುರಿತು ಅರಿವಿತ್ತು. 
ಆದರೆ ಬಾವಅಯು ಹೇಗೆ ನೇತಾಡುತ್ತದೆ ಎಂಬುದನ್ನು ಚಿತ್ರದ 
ಮೂಲಕ ತೋರಿಸಿದ ನಂತರವೂ ಪಾರಿವಾಳ ಮತ್ತು ಬಾವಲಿಯ 
ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಅವರಿಗೆ 
ಸಾಧ್ಯವಾಗಅಲ್ಲ. ನಂತರ ಅದು ಬಾವಅ ಎಂದು ನಾನು ಅವರಿಗೆ 
ಹೇಳದಾಗ ಅವರಲ್ಲ ಒಬ್ಬ, ತಾನು ರಾತ್ರಿ ವೇಕೆ ಊಟದ ನಂತರ 
ಹೊರಗಡೆ ಆಟವಾಡುವಾಗ ಅದನ್ನು ನೋಡಿದ್ದಾಗಿ ಹೇಳದ. ಈ 
ಸಂಭಾಷಣೆಯು, ಅನುಭವದ ಕಲಕೆಯ ಹಂಚಿಕೆಗೆ 
ಅವಕಾಶವನ್ನು ಒದಗಿಸಿತು. 


ಇ 
5 
BR 


ತದನಂತರ, ತನ್ನ ಬಾಲ್ಯದಲ್ಲ ಮಿಂಚುಹುಳಗಳನ್ನು ಅನೇಕ 
ಬಾರಿ ನೋಡಿದ್ದನ್ನು ಶಿಕ್ಷಕಿಯು ಉಲ್ಲೇಖಸಿ, ಇಂದಿನ ಕಾಲದಲಿ 
ಇವುಗಳು ಕಾಣಸಿಗುವುದು ಅಪರೂಪ ಎಂದು ಹೇಳಆದರು. ಈ 
ಮಿಂಚುಹುಳಗಳು ಎಲ್ಲಂದ ಬೆಳಕನ್ನು ಪಡೆಯುತ್ತವೆ ಎನ್ನುವ 
ಕುತೂಹಲವು ಮಕ್ಕಳನ್ನು ಕಾಡಿತು. ಅವರ ಉತ್ತರಗಳು 
ಆಸಕ್ತಿಕರವಾಗಿದ್ದವು. ಅವರು ಬ್ಯಾಟರಿ ಮತ್ತು ಸೌರಶಕ್ತಿಯನ್ನು 
ಉಲ್ಲೇಖಸಿದರು. ಅಲ್ಲದೆ ಟ.ವಿ ಕಾರ್ಯಕ್ರಮಪೊಂದರಲ್ಲ, 
ಕಾಡಿನಲ್ಲ ಕರಡಿಯೊಂದು ಮಿಂಚುಹುಳಕ್ಕೆ ತನ್ನ ಬೆಳಕನ್ನು 
ಪಡೆಯಲು ಸಹಾಯ ಮಾಡಿದ್ದು ಕಂಡಿದ್ದನ್ನು ಹೇಆದರು!. 


ಪಕ್ಷಿಗಳು ಮತ್ತು ಗೂಡುಗಳನ್ನು ಒಳಗೊಂಡಿದ್ದ ಪದ್ಯವನ್ನು 
ನಾವು ಮಾಡಬೇಕಾಗಿದ್ದರಿಂದ ಹಾಗೂ ಮರಗಳ ಕುರಿತ 
ಕಥೆಯನ್ನು ಓದಿದ್ದ ಕಾರಣ. ಮಕ್ಕಳನ್ನು ಹೊರಗೆ ಕರೆದುಕೊಂಡು 
ಹೋಗಿ ನಮ್ಮ ಸುತ್ತಮುತ್ತ ಇರುವ ವಿವಿಧ ಮರಗಳನ್ನು ಅವರು 
ನೋಡುವಂತೆ ಮಾಡಬಹುದೆಂದು ನಾವು ಭಾವಿಸಿದೆವು. ಈ 
ಮಕ್ಕಳು ಶಾಲೆಯ ಸುತ್ತಮುತ್ತ ಇರುವ ಮನೆಗಳ೦ದ ಬಂದಿರುವ 
ಕಾರಣ. ನಮ್ಮ ಅಕ್ಕಪಕ್ಕದ ಪರಿಸರವನ್ನು ಅವರಿಗೆ ತೋರಿಸಿ 
ಸ್ಥಳೀಯ ಮಟ್ಟದಲ್ಲರುವ ವಿವಿಧ ಮರಗಳನ್ನು ತೋರಿಸುವ 
ಅವಕಾಶ ಇಲ್ಲ ಲಭಸಿತ್ತು. 


ಶಾಲೆಯ ಎದುರುಗಡೆಯೇ ದೊಡ್ಡದಾದ ಮರವೊಂದು ಇತ್ತು. 
ವಿಶೇಷವೆಂದರೆ ಮೂರು ಮರಗಳು ಒಂದಾಗಿ ಬೆಳೆದಿದ್ದವು. 
ಅವುಗಳೆಂದರೆ ಬರಗದ್‌ (b೩a1್ರ೩d). ಆಲದ ಮರ ಮತ್ತು ಬೇವಿನ 
ಮರ. ಈ ಎಲ್ಲ ಮೂರು ಮರಗಳ ಕಾಂಡಗಳು ಮತ್ತು 
ಕೊಂಬೆಗಳು ಪರಸ್ಪರ ಹೆಣೆದುಕೊಂಡಿದ್ದವು. ಎಲೆಗಳ ಆಕಾರ. 
ಬಣ್ಣ ಮತ್ತು ಮೇಲ್ಕೈರಚನೆ ಹಾಗೂ ಆಲದ ಮರದ ನೇತಾಡುವ 
ಬೇರುಗಳು - ಹೀಗೆ ಮೂರು ಬೇರೆಬೇರೆ ಮರಗಳ 
ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿ ಇವುಗಳ ನಡುವಿನ ವ್ಯತ್ಯಾಸವನ್ನು 
ಮಕ್ಕಳು ಅರಿತುಕೊಳ್ಳಲು ನಾವು ಸಹಾಯ ಮಾಡಿದೆವು. ಮರದ 
ಕೆಳಗೆ ವಿಶ್ರಮಿಸುತ್ತಿದ್ದ ಕೆಲವು ಹಿರಿಯರು ಮಕ್ಕಳಗೆ ಸ್ಪರ್ಶಿಸಲು 
ಮತ್ತು ಅನುಭವಿಸಲು ಕೆಲವು ಎಲೆಗಳನ್ನು ನೀಡಿದರು. 
ಮೇಲನಿಂದ ನೇತಾಡುವ ಬೇರುಗಳ ಮೂಲಕ ಅಳಲುಗಳು 
ಮೇಲಕ್ಕೆ ಹತ್ತುವುದನ್ನು ಹಾಗೂ ಕಾಗೆಗಳು ಹಾಗೂ 
ಗುಬ್ಬಚ್ಚಿಗಳಂತಹ ಹಕ್ಕಿಗಳು ಮರದ ಸುತ್ತಮುತ್ತ 
ಹಾರಾಡುವುದನ್ನು ಮತ್ತು ಮರದಲ್ಲ ಕುಳತುಕೊಳ್ಳುವುದನ್ನು 
ಮಕ್ಕಳು ಗಮನಿಸಿದರು. ಒಬ್ಬ ಹುಡುಗನು ಮರದಲ್ಲಿ 
ಜೇನುಗೂಡನ್ನು ಗಮನಿಸಿದ. ನನ್ನನ್ನು ಒಮ್ಮೆಗೆ ತಡೆದು ನಿಲ್ಲಸಿ 
ಆತ ಹೇಳದ್ದನ್ನು ದೃಢೀಕರಿಸುವಂತೆ ಮಾಡಿದ. ನಂತರ ನಾವು 
ಹಾಗೆಯೇ ಅಕ್ಕಪಕ್ಷದಲ್ಲ ಓಡಾಡುತ್ತಾ ಮುಂದಕ್ಕೆ ಸಾಗಿ ಪಪ್ಲಾಯ 


ಮತ್ತು ಬೋರೆ ಹಣ್ಣಿನಂತಹ ಇತರ ಮರಗಳನ್ನು ನೋಡಿದೆವು. 
ಮಕ್ಕಳಗೆ ಈಗಾಗಲೇ ಈ ಮರಗಳ ಪರಿಚಯವಿತ್ತು. 


ನಾವು ತರಗತಿಗೆ ಮರಳದಾಗ ಪ್ರತಿ ಮಗುವೂ ಬೇರೆಬೇರೆ 
ಮರಗಳ ಎಲೆಗಳನ್ನು ತಂದಿದ್ದರು. ಅವರು ಏನನ್ನು ನೋಡಿದ್ದಾರೆ 
ಎಂಬುದನ್ನು ಶಿಕ್ಷಕಿ ಮತ್ತು ನಾನು ಸೇರಿ ಮಕ್ಕಳೊಂದಿಗೆ 
ಚರ್ಚಿಸಿದೆವು. ನಂತರ ನಾವು ವಿವಿಧ ಎಲೆಗಳ ಆಕಾರಡದೊಂದಿಗೆ 
ಒಂದು ತ್ತಿಪತ್ರವನ್ನು ರಜಿಸಿದೆವು ಹಾಗೂ ಅವುಗಳ ಕೆಳಗೆ 
ಹೆಸರುಗಳನ್ನು ಬರೆದು ತರಗತಿಯಲ್ಲ ತೂಗುಹಾಕದೆವು. 
ತದನಂತರ, ಹಕ್ಕಿಯು ಗೂಡನ್ನು ಕಟ್ಟುವ ಪದ್ಯವನ್ನು 
ಅಭಿನಯದೊಂದಿಗೆ ಪಠಿಸಿದೆವು. ಮರದಲ ಹಕ್ಕಗಳನ್ನು ಅವುಗಳ 
ಗೂಡುಗಳಲ್ಲ ನೋಡಿರುವ ಕುರಿತು ಮಕ್ಕಳು ಮಾತನಾಡಿದರು. 
ತನ್ನ ಮನೆಯ ಛಾವಣಿಯಲ್ಲ, ಕಡ್ಡಿಯ ತುಂಡುಗಳನ್ನು ಬಳಸಿ 
ಪಾರಿವಾಳವೊಂದು ಹೇಗೆ ಗೂಡನ್ನು ಕಟ್ಟದೆ ಎಂಬುದನ್ನು 
ವಿದ್ಯಾರ್ಥಿಯೊಬ್ಬ ವಿವರಿಸಿದನು. 


ಪಠ್ಯಕ್ರಮದ ಅಗತ್ಯತೆಗಳಿಗೆ ಕಥೆಗಳನ್ನು 
ಜೋಡಿಸುವುದು 


ನಂತರ ಶಿಕ್ಷಕಿಯು ತಾವು ಮಾಡಬೇಕಿದ್ದ ಅಧ್ಯಾಯವನ್ನು 
ಪ್ರಾರಂಭಸಿದರು. ಮೊದಲಗೆ ಮರಗಳನ್ನು ಆಧರಿಸಿದ ಚಿತ್ರದ 
ಸಂಭಾಷಣೆಯಲ್ಲ ಮಕ್ಕಳನ್ನು ತೊಡಗಿಸಿಕೊಳ್ಳುವ ಮೂಲಕ 
ಮತ್ತು ಒಂದಷ್ಟು ಸುಳವಿನ ಮೂಲಕ ಮರಗಳು ಹೇಗೆ ನಮ್ಮ 
ಗೆಳೆಯ ಎನಿಸಿವೆ ಎಂಬುದನ್ನು ವಿವರಿಸಿದರು. 


* ಒಂದು ವೇಳೆ ಮರಗಳು ನಿಮ್ಮ ಗೆಳೆಯರಾಗಿದ್ದರೆ 
ಅವುಗಳನ್ನು ನೀವು ಹೇಗೆ ನೋಡಿಕೊಳ್ಳುತ್ತೀರಿ? 

* ಅವುಗಳನ್ನು ನೀವು ಎಲ್ಲಗೆ ಕೊಂಡೊಯ್ಯುತ್ತೀರಿ? ಏಕೆ? 

* ನೀವು ಯಾವ ಮರಗಳನ್ನು ನಿಮ್ಮ ಗೆಳೆಯರಾಗಿ 
ಸ್ಪೀಕರಿಸುತ್ತೀರಿ? ಏಕೆ? 


ಮಕ್ಕಳು ವಿಭನ್ನ ಉತ್ತರಗಳನ್ನು ನೀಡಿದರು. ಮುಖ್ಯವಾಗಿ 
ಮಾವು. ಸೀಬೆ, ದಾಆ೦ಬೆ, ಹುಣಸೆ ಮತ್ತು ಬೇವಿನ ಮರಗಳು 
ತಮ್ಮ ಗೆಳೆಯರಾಗಖೇಕೆಂದು ಅವರು ಇಚ್ಛಿಸಿದರು. ಇದಕ್ಕೆ 
ಅವರು ನೀಡಿದ ಕಾರಣವೆಂದರೆ, ಈ ಮರಗಳು ದೊಡ್ಡದಾಗಿದ್ದು 
ಅವುಗಳ ಅಡಿಯಲ್ಲ ಆಟವಾಡಬಹುದು, ಅವುಗಳ ನೆರಳನಲ್ಲ 
ವಿಶ್ರಾಂತಿ ತೆಗೆದುಕೊಳ್ಳಬಹುದು ಹಾಗೂ ಅವುಗಳ ಹಣ್ಣುಗಳನ್ನು 
ಮಾರಿ ಹಣ ಗಳಸಬಹುದು ಇತ್ಯಾದಿ. ಮಾರಿ ಹಣ 
ಗಳಸುವುದಕ್ಲಾಗಿ ಮರವು ಏಕೆ ಹಣ್ಣುಗಳನ್ನು ನೀಡಬೇಕೆಂದು 
ಪಪ್ಲಿಸಿದಾಗ, ಮರವೂ ಸಹ ಸ್ನೇಹದ ಸಂಕೇತವಾಗಿ ತನ್ನ 
ಪಾಅನ ಜವಾಬ್ದಾರಿಯನ್ನು ಈಡೇರಿಸಬೇಕು ಎಂದು 
ಮಗುವೊಂದು ಉತ್ತರಿಸಿತು. 


ದೃಷ್ಟಿಕೋನಗಳು ಮತ್ತು ಶಿಕ್ಷಣಶಾಸ್ತ್ರೀಯ ವಿಧಾನಗಳು 


ಕಥೆ ಹೇಳುವ ಮಾಧ್ಯಮವನ್ನು ಇಲ್ಲ ಪರಿಚಯುಸುವುದರಿಂದ 
ಹಾಗೂ ಸಂಭಾಷಣಿ ಮತ್ತು ಚರ್ಚೆಗೆ ಅವಕಾಶವನ್ನು 
ಕಲ್ಪಸುವುದರಿಂದ "ಹರ್‌ಪೇಡ್‌ ಜರೂರಿ ಹೈ' ಕಥೆಯನ್ನು 
ಮಕ್ಕಳಗೆ ತಲುಪಿಸಲು ನನಗೆ ಸಹಾಯ ಮಾಡಿದೆ, ಮಾತ್ರವಲ್ಲದೆ 
ಮಕ್ಕಳ ಆಸಕ್ತಿ ಮತ್ತು ಗಮನವನ್ನು ಸೆಳೆದು ಕೊನೆಯ ತನಕ 
ಉಳಸುವಂತೆ ಮಾಡಲು ಹಾಗೂ ತರಗತಿಯ ಅಗತ್ಯತೆಗೆ 
ತಕ್ಷುದಾಗಿ ಅದನ್ನು ಮಾರ್ಪಡಿಸಿ ಆವೇಗವನ್ನು ರೂಪಿಸಲು 
ಸಾಧ್ಯವಾಯುತು ಎಂಬುದನ್ನು ನಾನು ಅರಿತುಕೊಂಡೆ. 


ಪಠ್ಯಕ್ರಮದ ವಿಷಯವೂ ಸಹ ಪ್ರಮುಖವಾಗಿತ್ತು. ಏಕೆಂದರೆ 
ಅದರಲ್ಪನ ಕಥೆಯು ಮಕ್ಕಳನ್ನು ಸಕ್ರಿಯರನ್ನಾಗಿಸಿತು. 
ಮಾತ್ರವಲ್ಲದೆ ಅವರ ಆಸಕ್ತಿಯನ್ನು ಕುದುರಿಸಿ ಅವರು 
ಲವಲವಿಕೆಯಿಂದ ಪಾಲ್ಗೊಳ್ಳುವಂತೆ ಮಾಡಿತು. ವಿಶೇಷವಾಗಿ 
ಚರ್ಚಿಸಲಾದ ವಿಷಯವು ಅವರು ಸುಲಭವಾಗಿ ಅದರೊಂದಿಗೆ 
ಗುರುತಿಸಿಕೊಂಡು ತಮ್ಮ ಕೊಡುಗೆಯನ್ನು ನೀಡಬಹುದಾದ 
ವಿಷಯವಾಗಿತ್ತು. ಮಕ್ಕಳ ಜೊತೆಗೆ ನಡೆಸಿದ ಸಂಭಾಷಣೆ, ಒಟ್ಟು 
ಚರ್ಚೆಗಳು ಹಾಗೂ ಅವುಗಳನ್ನು ತರಗತಿಯಲ್ಲ ಹಂಚಿಕೊಂಡ 
ರೀತಿಯು ನಿಜಕ್ಸೂ ಆನಂದದಾಯಕ ಮತ್ತು ಸಂವರ್ಧಕ 
ಎನಿಸಿತು. ಪಠ್ಯಕ್ರಮದ ವಿಷಯಗಳನ್ನು ಮುಂದಕ್ಕೆ ಕೊಂಡೊ- 
ಯ್ಯುವುದಕಾಗಿ ನವೀನ ವಿಧಾನಗಳನ್ನು ಕ್ರೋಢೀಕರಿ- 
ಸುವುದಕ್ಕಾಗಿ ಸಕ್ರಿಯವಾಗಿ ಮತ್ತು ಕ್ಷಣಮಾತ್ರದಲ್ಲಿ 
ಪ್ರಯತ್ನಿಸುವುದು ನನ್ನ ಪಾಅನ ಆಸಕ್ತಿಯ ವಿಷಯವಾಗಿದೆ. 
ಮಕ್ಕಳು ಮಾತ್ರವಲ್ಲದೆ ಅವರ ಶಿಕ್ಷಕಿ ಮತ್ತು ನಾನು ಸೇರಿ ಈ 
ಅನುಭವವನ್ನು ಆನಂದಿಸಿದೆವು. ಒಂದು ರೀತಿಯಲ್ಲ ಇದು 
ಅರ್ಥಪೂರ್ಣ ಕಲಕೆ ಎನಿಸಿತು ಹಾಗೂ ಮಕ್ಕಳು ತಮ್ಮ 
ಸುತ್ತಮುತ್ತಅನ ಪರಿಸರದ ಕುರಿತು ಏನನ್ನು ಕಅಯುತ್ತಾರೆಯೋ 
ಹಾಗೂ ತರಗತಿಯಲ್ಲ ತೊಡಗಿಸಿಕೊಳ್ಳುತ್ತಾರೆಯೋ, 
ಅದರೊಂದಿಗೆ ಸಂಬಂಧವನ್ನು ಕಲ್ತಸಿಕೊಳ್ಳುವ ರೀತಿಯನ್ನು 
ಇದು ಇನ್ನಷ್ಟು ವರ್ಧಿಸಿತು. ದಿನದ ಕೊನೆಗೆ ಶಿಕ್ಷಕ ನನಗೆ ಈ 
ರೀತಿ ಹೇಳಆದರು: "ನೀವು ವಿದ್ಯಾರ್ಥಿಗಳಗೆ ಕಥೆಯನ್ನಷ್ಟೇ 
ಹೇಳುತ್ತೀರಿ ಎಂದು ನಾನು ಭಾವಿಸಿದ್ದೆ: ನಾವು ಇದೆಲ್ಲವನ್ನು 
ಮಾಡಿ ಇಂದಿನ ಪಾಠವನ್ನು ಮುಗಿಸುತ್ತೇವೆ ಎಂಬುದನ್ನು ನಾನು 
ನಿರೀಕ್ಷಿಸಿರಅಲ್ಲ!.” ಇಂತಹ ಶಿಕ್ಷಣಶಾಸ್ತ್ರೀಯ ವಿಧಾನಗಳು, ಪ್ರತಿ 
ದಿನ ತರಗತಿಯ ಪಾಠದಲ್ಲ ತೊಡಗಿಸಿಕೊಳ್ಳುವಾಗ ತಮ್ಮ 
ಪರಿಸರದಲ್ಲ ದೊರೆಯುವ ಎಲ್ಲಾ ಸಂಪನ್ಮೂಲಗಳನ್ನು ಹೇಗೆ 
ಕ್ರೋಢೀಕರಿಸಬೇಕು ಎನ್ನುವ ಕಲ್ಪನೆಯನ್ನು ನೀಡಿದವು ಎಂದು 
ಅವರು ಹೇಆದರು. 


ಮಗು-ಸ್ನೇಹಿ ವಿಧಾನ 


ಮೇಲಅನ  ಉದಾಹರಣಿಯು ತರಗತಿಯೊಳಗಿನ ಅಭ್ಯಾಸಕ್ಕೆ 
ಒಂದು ಉದಾಹರಣೆಯಾಗಿದೆ. ತರಗತಿಯೊಳಗೆ ಹಾಗೂ ಪ್ರತಿ 
ಮಗುವಿನ ಮಟ್ಟದಲ್ಲ ಯೋಚನೆ, ಕಲ್ಪನೆ ಮತ್ತು ಸಂವಹನದ 
ಪ್ರಪಂಚದ ಬಾಗಿಲನ್ನು ತೆರೆಯುವುದಕಾಗಿ ಈ ಸರಳ ಕಥೆಗಳು 


ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ನೋಡಿ ಮಕ್ಕಳು. 
ಶಿಕ್ಷಕರು ಹಾಗೂ ನಾನು ಅಚ್ಚರಿಗೊಂಡ ಕುರಿತು ನನ್ನಲ್ಪ ಇನ್ನೂ 
ಸಾಕಷ್ಟು ನಿದರ್ಶನಗಳವೆ. 


ಶೈಕ್ಷಣಿವಾಗಿ ಹೇಳುವುದಾದರೆ, ಕಥಾ ನಿರೂಪಣಿಯು, ಬುನಾದಿ 
ಎಂದು ಭಾವಿಸಲಾದ ಈ ಕೆಳಗಿನ ಕಲಕಾ ಫಲಅತಾಂಶಗಳನ್ನು 


ಸಾಧಿಸಲು ಸಹಾಯ ಮಾಡುವ ಶಿಕ್ಷಣಪಶಾಸ್ತ್ರೀಯ 
ವಿಧಾನವೆನಿಪಿದೆ. ವಿದ್ಯಾರ್ಥಿಯು ಈ ಕೆಳಗಿನವುಗಳನ್ನು 


ಸಾಧಿಸಲು ಸಾಧ್ಯವಾಗುತ್ತದೆ: 


* ಪದಗಳನ್ನು ಚಿತ್ರಗಳೊಂದಿಗೆ ಗುರುತಿಸುವುದು 

*  ಚಿತ್ರದಲ್ಲ ನೋಡಿದ ಪರಿಚಿತ ವಸ್ತುಗಳನ್ನು ಹೆಸರಿಸುವುದು 

* ಅವರು ಇಚ್ಛಿಸಿದಲ್ಲ ಮನೆಯ ಭಾಷೆ/ಶಾಲೆಯ ಭಾಷೆ/ 
ಇಂದ್ಲಿಷ್‌/ ಸಂಕೇತದ ಭಾಷೆ, ಮೌಖಕವಾಗಿ ಅಥವಾ 
ಅಖಂತವಾಗಿ (ನುಡಿಗಟ್ಟುಗಳಲ್ಲ/ಚುಟುಕಾದ ವಾಕ್ಯಗಳಲ್ಪ) 
ಕಥೆಗಳಗೆ ಸಂಬಂಧಿಸಿದ ಗ್ರಹಿಕೆಯ  ಪ್ರಶ್ನೆಗಳಗೆ 
ಪ್ರತಿಕ್ರಿಸುವುದು 

*  ಕಥೆಯಲ್ಪ ಪಾತ್ರಗಳು ಮತ್ತು ಘಟನೆಗಳ ಅನುಕ್ರಮವನ್ನು 
ಗುರುತಿಸುವುದು 

* ತಮ್ಮ ಮನೆಯ ಭಾಷೆ/ ಶಾಲೆಯ ಭಾಷೆ/ 

ಇಂದ್ಲಿಷ್‌/ ಸಂಕೇತದ ಭಾಷೆಯಲ್ಲ ಪಾತ್ರಗಳು, ಕಥಾ 

ಹಂದರ ಇತ್ಯಾದಿಗಳ ಕುರಿತು ತಮ್ಮ ಅಭಪ್ರಾಯವನ್ನು 

ಮೌಬಕವಾಗಿ ವ್ಯಕ್ತಪಡಿಸುವುದು ಮತ್ತು ಪ್ರಶ್ನೆಗಳನ್ನು 

ಕೇಳುವುದು. 


ಪರಾಮರ್ಶನಗಳು: 
“ಹರ್‌ ಪೇಡ್‌ ಜರೂರಿ ಹೈ'. ಪ್ರಭಾ ರಾಮ್‌ ಮತ್ತು ಶೀಲಾ ಪ್ರುಬ್‌. ಪ್ರಥಮ್‌ ಬುಕ್ಸ್‌. 
ಚಿತ್ರಗಳು: ಸಂಗೀತಾ ಕಡೂರು, ಅನುವಾದ: ದೀಪಾ ತ್ರಿಪಾಠಿ. 


https:// storyweaver.org.in/stories/17146-har-ped-zaruri-hai 


ಸಂಪರ್ಕಿಸಬಹುದು. 


* ಕಥೆಗೆ ಪ್ರತಿಕ್ರಿಯೆಯಾಗಿ ಕೆಲವು ಪದಗಳು/ಚುಟುಕಾದ 
ವಾಕ್ಯಗಳನ್ನು ಬಡಿಸುವುದು/ಬರೆಯುವುದು 
* ತಮ್ಮ ಸ್ವಂತ ಅನುಭವಗಳನ್ನು ಮೆಲುಕು ಹಾಕುವುದು 


ಮತ್ತು ತರಗತಿಯ ಚರ್ಚೆಗೆ ಅವುಗಳನ್ನು ಸಹ 
ಸೇರಿಸುವುದು 
ಮೌಲ್ಯಗಳನ್ನು ಜತ್ತುವುದಕ್ಕಾಗಿ ಮತ್ತು ಪಠ್ಯಕ್ರಮದ 
ವಿಷಯದೊಂದಿಗೆ ಸಂಬಂಧವನ್ನು ರೂಪಿಸುವುದಕ್ಷಾಗಿ 


ಕಥೆಗಳೊಂದಿಗೆ ನಿರಂತರವಾಗಿ ತೊಡಗಿಸಿಕೊಳ್ಳುವುದರಿಂದ 
"ಹೌ ಚಿಲ್ಪನ್‌ಲರ್ನ್‌”' ಎಂಬ ಮುಸ್ತಕದಲ್ಲ ಜಾನ್‌ಹೋಲ್ಡ್‌ಅವರು 
ಹೇಆರುವ ಮಾತು ನನಗೆ ಆಗಾಣಧ್ಣೆ ನೆನಪಿಗೆ ಬರುತ್ತದೆ: "ಇದನ್ನು 
ನಂಜಕೆಯೆಂದೇ ಕರೆಯಿರಿ. ಆ ನಂಜಕೆ ಏನೆಂದರೆ 
ಸ್ವಾಭಾವಿಕವಾಗಿ ಮಾನವನು ಕಅಯುವ ಪ್ರಾಣಿ ಎನಿಸಿದ್ದಾನೆ. 
ಹೀಗಾಗಿ ನಾವು ಮಕ್ಕಳನ್ನು ಕಲಯಲು " ಉತ್ತೇಜಸುವ' 
ಅಗತ್ಯವಿಲ್ಲ. ಅವರು  ಕಲಅಯುತ್ತಿದ್ದಾರೆ ಎಂಬುದನ್ನು 
ಖಚಿತಪಡಿಸಿಕೊಳ್ಳಲು ನಾವು ಅವರಿಗೆ ಹಾನಿ ಮಾಡಬೇಕಾದ 
ಅಗತ್ಯವಿಲ್ಲ. ನಾವೇನು ಮಾಡಬೇಕು ಎಂದರೆ, ಆದಷ್ಟು ಮಟ್ಟಿಗೆ 
ಈ ಪ್ರಪಂಚವನ್ನು ಶಾಲೆ ಮತ್ತು ತರಗತಿ ಕೋಣೆಯೊಳಗೆ 
ತರಬೇಕು: ಮಕ್ಷಳಗೆ ಬೇಕಾಗುವಷ್ಟು ಮತ್ತು ಅವರು ಕೇಳುವಷ್ಟು 
ಸಹಾಯ ಮತ್ತು ಮಾರ್ಗದರ್ಶನವನ್ನು ನೀಡಬೇಕು; ಅವರು 
ಮಾತನಾಡಲು ಇಚ್ಛಸುವಾಗ ಅವರ ಮಾತುಗಳನ್ನು 
ಗೌರವದಿಂದ ಆಲಅಸಬೇಕು; ಹಾಗೂ ಅವರ ದಾರಿಯುಂದ 
ದೂರಕ್ಕೆ ಸರಿಯಬೇಕು. ಉಳದುದನ್ನು ಅವರು ಸಾಧಿಸುತ್ತಾರೆ 
ಎಂಬ ನಂಬಕೆ ನಮಗೆ ಇರಬೇಕು”. 


ಮಧುಮಿತಾ ಆರ್‌ ಅವರು ಮಧ್ಯಪ್ರದೇಶದ ಸಗರ್‌ನಆ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಅಸೋಸಿಯೇಟ್‌ ಆಗಿ ಸೇವೆ 
ಸಲ್ಲಸುತ್ತಿದ್ದಾರೆ. ಅವರು ಬೆಂಗಳೂರಿನಲ್ಲ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲ ಸ್ನಾತಕೋತ್ತರ ಪದವಿಯನ್ನು 
ಪಡೆದಿದ್ದಾರೆ. ಪರಿಸರ. ಕಥೆ ಹೇಳುವುದು ಮತ್ತು ರಂಗಭೂಮಿ ಆಧಾರಿತ ಚಟುವಟಕೆಗಳ ಮೂಲಕ ಮಕ್ಕಳೊಂದಿಗೆ 
ತೊಡಗಿಸಿಕೊಳ್ಳುವುದರಲ್ಲ ಅವರು ಆಸಕ್ತಿ ಹೊಂದಿದ್ದಾರೆ. ಅವರನ್ನು mathumitha.r@azimpremjifoundation.org ಮೂಲಕ 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ಲತಾ ಕೆ.ಸಿ. 


